ಕರ್ನಾಟಕ ವಿಧಾನ ಪರಿಷತ್ತು 


. ಚುಕ್ಜೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 


ಛಲ ಬ 


ಉತ್ತರಿಸುವ ದಿನಾಂಕ 
4. ಉತ್ತರಿಸುವ ಸಚಿವರು 


22೦ (261) 
: ಶ್ರೀ ಎನ್‌. ಅಪ್ತಾಜಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
14.12.2021 


ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


ಮಾ ಪಶ್ನೆ 


ಉತ್ತರ 


ಕಳೆದ 3 ವರ್ಷಗಳಲ್ಲಿ ಕೆ.ಐ.ಎ.ಡಿ.ಚ 
| ವತಿಯಿಂದ ಮಂಡ್ಯ ಜಲ್ಲೆಯಲ್ಲ 
ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಗಳು 
ಯಾವುವು; ಈ ಕಾಮಗಾರಿಗಳಗೆ 
ಮಂಜೂರಾದ ಅನುದಾನವೆಷ್ಟು; 
(ಕಾಮಗಾರಿವಾರು ಸಂಪೂರ್ಣ ವಿವರ 
ನೀಡುವುದು) 


ಕಳೆದ 3 ವರ್ಷಗಳಲ್ಲ ಕೆ.ಐ.ಎ.ಡಿ.ಬ ವತಿಯಿಂದ 
ಮಂಡ್ಯ ಜಲ್ಲೆಯ ಕೈಗಾರಿಕಾ ಪ್ರದೇಶಗಳ ಕಾಮಗಾರಿಗೆ 
ಮಂಜೂರಾದ ಅನುದಾನದ ವಿವರ ಈ ಕೆಳಕಂಡಂತಿದೆ:- 


ಕ್ರ. ಕೈಗಾರಿಕಾ ಮಂಜೂರಾದ 
ಸಂ. ಪ್ರದೇಶ ಅನುದಾನ 
p ತೂಜನಕೆರೆ ರೂ.4.೦೦ ಕೋಟ 
2. | ಸೋಮನಹಳ್ಳ [ರೂ.116 ಕೋಟ 
ಕಾಮಗಾರಿ ವಿವರಗಳನ್ನು  ಅನುಬಂಧದಳ್ಲಿ 
ಒದಗಿಸಿದೆ. 


(ಆ) 


138 


ಈ ಕಾಮಗಾರಿಗಳನ್ನು ಪಡೆದಿರುವ 
ಗುತ್ತಿಗೆದಾರರು / ಏಜೆನ್ಸಿಗಳ ವಿವರ 
ನೀಡುವುದು; ಈ ಕಾಮಗಾರಿಗಳು ಪ್ರಸ್ತುತ 
| ಯಾವ ಯಾವ ಹಂತಗಳಲ್ಲಿವೆ; ಈ 
ಕಾಮಗಾರಿಗಳಗಾಗಿ ಜಡುಗಡೆ ಮಾಡಿರುವ 
ಅನುದಾನವೆಷ್ಟು; (ಕಾಮಗಾರಿವಾರು 
ಸಂಪೂರ್ಣ ವಿವರ ನೀಡುವುದು) 


() ತೂಜನಕೆರೆ ಕೈಗಾರಿಕಾ ಪ್ರದೇಶದ ಕಾಮಗಾರಿಯನ್ನು 
ಗುತ್ತಿಗೆದಾರರಾದ ಶ್ರೀ ಪಿ. ವೆಂಕಟರೆಡ್ಡಿ ರವರಿಗೆ 


ನೀಡಲಾಗಿದ್ದು, ಕಾಮಗಾರಿ ಪೂರ್ಣಗೊಂಡಿರುತ್ತದೆ. 
(i) ಸೋಮನಹಳ್ಳ ಕೈಗಾರಿಕಾ ಪ್ರದೇಶದಲ್ಲ ಆರ್‌.ಸಿ.ಸಿ. 
ತಡೆಗೊಡೆ ನಿರ್ಮಾಣ ಕಾಮಗಾರಿಯನ್ನು 
ಗುತ್ತಿಗೆದಾರರಾದ ಮೆ। ಅಭವೃದ್ಧ್‌ ನಿರ್ಮಾಣ ರವರಿಗೆ ' 


ನೀಡಲಾಗಿದ್ದು, ಕಾಮಗಾರಿ ಪೂರ್ಣಗೊಂಡಿರುತ್ತದೆ. 


ವಿವರಗಳನ್ನು ಅನುಬಂಧದಲ್ಲ ಒದಗಿಸಿದೆ. 


(3) 


' ಈ ಯೋಜನೆಯ ಕಾಮಗಾರಿಗಳು ಕಳಪೆ 


ಗುಣಮಟ್ಟ ಹೊಂದಿವೆಯೆಂದು 
ಸಾರ್ವಜನಿಕರಿಂದ ದೂರುಗಳು 
ಬಂದಿರುವುದು ಸರ್ಕಾರದ ಗಮನಕ್ಷೆ 


| ಬಂದಿದೆಯೇ; ಬಂದಿದ್ದಲ್ಲ. ಸದರಿ 


ಕಾಮಗಾರಿಗಳನ್ನು ನಿರ್ವಹಿಸಿರುವ 
ಗುತ್ತಿಗೆದಾರರು / ಏಜೆನ್ಸಿಗಳು ಮತ್ತು 
ಕಾಮಗಾರಿಗಳ ಮೇಟ್ವ್ಟಚಾರಣೆ ವಹಿಸಿರುವ 
ಅಧಿಕಾರಿಗಳ ವಿರುದ್ಧ ಯಾವ ಕ್ರಮ 
ಕೈಗೊಳ್ಳಲಾಗಿದೆ? (ಪ್ರಕರಣವಾರು ವಿವರ 
ನೀಡುವುದು) 


ಯಾವುದೇ ದೂರುಗಳು ಬಂದಿರುವುದಿಲ್ಲ. 


ಸಂಖ್ಯೆ: 


ಸಿವ 234 ಐಎಪಿ (ಇ) 2೦೦1 


J 


Wy, 
(ಮುರುಗೇಪ 


ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


KARNATAKA INDUSTRIAL AREAS DEVELOPMENT BOARD: ZONAL OFFICE, MYSURU 


Development Works in Mandya District taken up Oy © 522 


ANNEXURE -: 
Zonal Office : MYSURU 
Sl. Name of the Name of the Work Name of the Work Order No. Contract ಢವ Physical | Financial | Financial Remaks 
No | Industrial Area Agency & Date Amount of Rs nerice™ Progress | Progress | Progress 
in Lakhs er & ೦ (%) (Rs. in (%) 
ರಾಗ್‌ Lakhs) 
ಈ ನ ( ಸಾವ್‌ ್‌ನ್‌ಕ್ಞ್‌್‌ಸ್‌ ತಾವ ನ್ಯಾ 7 | ್‌ 
1 | Hebbal, Upgradation and Sri. P. IADB/ENGG/ Total Proje 233222020 100% 1623 100% work 
Kushalnagar, improvement of Road & | Venkatareddy | CN:10832/1513 | Cost-1623.00 ನಂ completed 
! Tubinakere drains at Kushalnagar Bengaluru 0/2019-20 Amount 25.2020 

Industrial Area, Kodagu Dated reserved for 

District & at Tubinakere 28.01.2020 Tubinkere 1 

Industrial Area, Mandya is 400 Lakhs 

District, hebbal Industrial 

Area Mysuru District. 

2 Somanahally Construction of retaining | M/s. Abirudh IADB/ENGG/ 116.73 325 2018 | 100% 11673 | 100% work 
wall and formation of Nirman 4718/3010/ t | completed 
approach road to MUSS Bengaluru 2018-19, Dated : 73 08 2018 | 
connecting from 3° cross 28.05.2018 | 
road at Somahanahally A 
Industrial Area, Maddur 
Taluk, Mandya District. 


